ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 16-03-2021 ಪ್ರಶ್ನೆ ಸಂಖ್ಯೆ: 1118 (1403) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ) 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 
ಉತ್ತರಿಸುವ ಸಚಿವರು: ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕ ಸಚಿವರು 
ವಿಷಯ:  ಟೋೊಯೋಟೊ ಕಿರ್ಲೋಸ್ಕರ್‌ ಕಾರಾನೆಯ ಸ್ಥಗಿತಗೊಂಡಿರುವ ಬಗ್ಗೆ 


(ಅ) ಬಿಡದಿ ಬಳಿ ಇರುವ ಟೋೊಯೋಟೊ ಕಿರ್ಲೋಸ್ಕರ್‌ ಕಾರಾನೆಯ 
ಸ್ಥಗಿತಗೊಂಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ ಕಾರಾನೆಯ ಆಡಳಿತ ವರ್ಗ ಹಾಗೂ ಕಾರ್ಮಿಕ 
ಸಂಘಟನೆಗಳನ್ನು ಕರೆದು ಸಂಧಾನ ಏರ್ಪಡಿಸಿ, ಕಾರ್ಬಾನೆ ಸಾರಾಗವಾಗಿ ನಡೆಯಲು 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; 


(ಇ) ಕಾರಾನೆಯು ಬಂದ್‌ ಆಗಿರುವುದರಿಂದ ಸರಬರಾಜುದಾರರು ಹಾಗೂ ಇತರರಿಗೆ 
ಅನಾನೂಕೂಲವಾಗುತ್ತಿರುವುದನ್ನು ಸರ್ಕಾರ ಗಮನಿಸಿದೆಯೇ; 


(ಈ) ಕಾರಾನೆಯನ್ನು ಪ್ರಾರಂಭಿಸಲು ಸರ್ಕಾರವು ಅತೀ ಜರೂರು ಕ್ರಮ 
ಕೈಗೊಳ್ಳುವುದೇ? (ವಿವರ ನೀಡುವುದು) 


